ಕರ್ನಾಟಿಕ ವಿಧಾನ ಪರಿಷತ್ತು 


, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ .: 153 
ಸದಸ್ಯರ ಹೆಸರು ನ :  ಶ್ರೀವಿರಾಣಿ ಹಣಮಂತ್‌ ರುದ್ರಪ್ಪ 
A | (ಪದವೀಧರರ ಕ್ನೇತು 
. ಉತ್ತರಿಸುವ ದಿನಾಂಕ, : 16.02.2022. 
ಉತ್ತರಿಸುವ ಸಚಿವರು 2. ಕಂದಾಯ ಸಚಿವರು 
ಕ್ರ]. ಪ್ರಶ್ನೆ ತ 


ಸಂ 
ಅ)" ರಾಜ್ಯದಲ್ಲಿ ' ಬಗರ್‌ 'ಹುಕುಂ | ಜಿಲ್ಲಾವಾರು" " ವಿವರಗಳನ್ನು" ಅನಸುಬಂಥ-1 
- [ಯೋಜನೆಯಡಿಯಲ್ಲಿ ಇದೂವರೆಗೂ | (ನಮೂನೆ-0), ಅನುಬಂಧ-2 (ನಮೂನೆ-53) ಹಾಗೂ 
ಎಷ್ಟು ಅರ್ಜಿಗಳನ್ನು ಸ್ಥಿಕರಿಸಲಾಗಿದೆ |! ಅನುಬಂಧ-3 (ನಮೂನೆ-57ಗರಲ್ಲಿ ನೀಡಲಾಗಿದೆ. 


(ತಾಲ್ಲೂಕುವಾರು ವಿವರ ನೀಡುವುದು) 

| ಸದರಿ ಯೋಜನೆಯಡಿಯಲ್ಲಿ 
ಇಲ್ಲಿಯವರೆಗೂ ಎಷ್ಟು] .' 
ಫಲಾನುಭವಿಗಳನ್ನು ಆಯ್ಕೆ 


ಮಾಡಲಾಗಿದೆ; "ಹಾಗೂ ಈ. 
ಫಲಾನುಭವಿಗಳಿಗೆ ಒಟ್ಟು ಎಷ್ಟು 


ಜಮೀನು ನೀಡಲಾಗಿದೆ; ಸ 

ಇ) |ಸದರಿ ಯೋಜನೆಗೆ [ಕರ್ನಾಟಕ ಭೂ ಕಂದಾಯ ನಿಯಮಗಳು, 1966ರ | 
ಫಲಾನುಭವಿಗಳನ್ನು ಆಯ್ಕೆ | ನಿಯಮ 108(ಎಫ್‌)ರಡಿಯಲ್ಲಿ ಕಲ್ಪಿಸಿರುವ 
.! ಮಾಡಲು: ' ಅನುಸರಿಸುತ್ತಿರುವ | ಅವಕಾಶದಂತೆ ಈ ಕೆಳಕಂಡ ಮಾನದಂಡಗಳನ್ನು 


ಮಾನದಂಡಗಳೇನು; ಹಾಗೂ ಬಷ್ಟು | ಅನುಸರಿಸಲಾಗುತ್ತದೆ. 
ಗರಿಷ್ಠ ಎ. ಪ್ರಮಾಣದ ಜಮೀನನ್ನು ಚ y 
ನೀಡಲಾಗುವುದು; . 1. ಅರ್ಜಿದಾರನ ಎ ವಯಸ್ಸು ಕನಿಷ್ಠ 18 
ವರ್ಷಗಳಾಗಿರಬೇಕು. 
ಫಿ " ೫ ಠಿ" ಅರ್ಜಿದಾರನು ಭೂಮಿಯು ಇರುವ ಅಥವಾ 
SS 4 "ಪಕ್ಕದಲ್ಲಿರುವ ತಾಲ್ಲೂಕಿನಲ್ಲಿ ತಾಲ್ಲೂಕಿನ 
ಪರಿಮಿತಿಯೊಳಗೆ ಖಾಯಂ 
ನಿವಾಸಿಯಾಗಿರಬೇಕು; 

3. ಅರ್ಜಿದಾರನು ಖುದ್ದಾಗಿ ಸಾಗುವಳಿ ಮಾಡುವ 
ಸದ್ಕಾವಿಕ ಕೃಪಿಕ ಮತ್ತು ಕರ್ನಾಟಕ ಭೂ 
ಸುಧಾರಣಾ ಅಧಿನಿಯಮ 1961ರ 
ಉಪಬಂಧಗಳ ಮೇರೆಗೆ ಭೂಮಿಯನ್ನು 
ಹೊಂದುವುದು ಮತ್ತು ಪಡೆಯುವುದರಿಂದ |: 
ನಿಪಿದ್ಧನಾಗತಕ್ಕದ್ದಲ್ಲ:; 

4. ಅರ್ಜಿದಾರನು ಹದಿನಾಲ್ಕನೇ ಏಪ್ರಿಲ್‌ 1990ರ 
ದಿನಕ್ಕೆ ಕಡೆಯಪಕ್ಷ ಹಿಂದಿನ ಮೂರು 
ವರ್ಷಗಳು: ಕಡಿಮೆಯಿಲ್ಲದ ಅವಧಿಯ 
ನಿರಂತರ ಭೂಮಿಯ ಅನಧಿಕೃತ 
ಅಧಿಭೋಗಸನಾಗಿರಬೇಕು; 


k 5. ನಮಾ 57ರಡಿ ಅರ್ಜಿ ಸಲ್ಲಿಸಲು 

" ಅರ್ಜಿದಾರನು. 2005ರ ಜನವರಿ ಮೊದಲ 

ದಿನಕ್ಕೆ ಮೂರು ವರ್ಷಕ್ಕಿಂತ ಕಡಿಮೆ ಇಲ್ಲದ 

“ ಅವಧಿಯವರೆಗೆ ನಿರಂತರ ಆರ್ಜಿ ಸಲ್ಲಿಸಿದ: 

_ ಅರ್ಜಿದಾರರು ನ "4 ಅನಧಿಕೃತವಾಗಿ 
ಆಕ್ರಮಿಸಿಕೊಂಡ ಭೂಮಿಯಾಗಿದೆ. 

ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ 


“ಷಂಗಡಗಳಿಗ ಸರದ ವ್ಯಕಗಳ ಸರದರ್ಧದಲ್ಲಿ 
ಮೂರು ವರ್ಷಗಳ ಬದಲಾಗಿ ಅವಧಿಯು 
ಒಂದು ವರ್ಪಕ್ಕಿಂತ ಕಡಿಮೆಯಿರತಕ್ಕದ್ದಲ್ಲ.. 


pS 


ಸಾಗುವಳಿ: ಸಕ್ರಮೀಕರಣ ಸಮಿತಿಗಳನ್ನು "ರಚಿಸಿದ್ದು, 
ಅವುಗಳ ಮುಖಾಂತರ ಕರ್ನಾಟಕ ಭೂ. ಕಂದಾಯ 
ಕಾಯ್ದೆ '19%64ರ ಕಲ೦ 94, 
94ಎ(4ರಡಿ ಮಂಜೂರು ಮಾಡಲಾಗುತ್ತಿದ್ದ, ಗರಿಷ್ಟ 
200 ಹೆಕ್ಟೇರ್‌ ಜಮೀನು ಮಂಜೂರು ಮಾಡಲು 
' ಅವಕಾಶವಿರುತ್ತದೆ. 


೬ 


ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ 
ಇಲ್ಲಿಯವರೆಗೂ ಎಷ್ಟು ಅರ್ಜಿಗಳು 
ಸ್ಮೀಕೃತವಾಗಿದೆ;' ವಿಲೇವಾರಿ ಮಾಡಿದ 
ಮತ್ತು ಮಾಡದಿರುವ ಅರ್ಜಿಗಳ ಸಂಖ್ಯೆ 
ಎಷ್ಟು 2? (ವಿವರ ನೀಡುವುದು)” 


ಒಟ್ಟು 8967 ಅರ್ಜಿಗಳನ್ನು ಸತರಿಸವಾಗಡೆ 
ಒಟ್ಟು 8389 ಅರ್ಜಿಗಳನ್ನು ವಿಲೇವಾರಿ. 
ಮಾಡಲಾಗೆದ. ಮ 
ಒಟ್ಟು 578 ಅರ್ಜಿಗಳು ಬಾಕಿ ಇರುತ್ತವೆ. ಸ 


ಸದರಿ ಯೋಜನೆಯಲ್ಲಿ "ಅರ್ಜಿ 
ಸಲ್ಲಿಸುವ . « ಕಾಲಾವಧಿಯನ್ನು 
ವಿಸ್ತರಿಸಲಾಗಿದೆಯೇ: 'ಹಾಗಾದರೆ, 
ಯಾವ ಅ»... ದಿನಾಂಕದವರೆಗೆ 
ಅರ್ಜಿಗಳನ್ನು ಸಲ್ಲಿಸಬಹುದು? 


ಉ) 


"'ದಿನಾಂಕ: 


ಕರ್ನಾಟಿಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 
9ಊಎ(ರಡಿ" ನಮೂನೆ-57ರಲ್ಲಿ ಅರ್ಜಿ ಸಲ್ಲಿಸಲು 
16.03.2019ರವರೆಗೆ ಕಾಲಾವಕಾಶವನ್ನು 
ನೀಡಲಾಗಿತ್ತು, ಸದರಿ ಅವಧಿಯು ಮುಕ್ತಾಯವಾದ 
ಹಿನ್ನೆಲೆಯಲ್ಲಿ ಕಾಲಾವಕಾಶವನ್ನು ವಿಸ್ತರಿಸುವ ಬಗ್ಗೆ 
ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. 


“ಪ್ರತ ವಿಧಾನಸಘಾಕೇತ್ರವಾರು`ಬಗರ್‌ಹುಕು೦] 


94ಬಿ "ಹಾಗೂ | 


,ಸೆಂಖ್ಯೆ: ಆರ್‌ಡಿ,08 ಎಲ್‌ಜಿಕ್ಯೂ 2022 (ಇ) 


ಯ್‌ 
( ಗ 


ಕಂದಾಯ ಸಚಿವರು 


26949367.89 


& 
| 
| 


| 


ಕಲಂ 94-ಎ ರಡಿಂೆ 


ಅಮುಬಂಧ-2 
ಕಲಂ 94-ಬಿ ಕಶ ಸಾಗುವಳಿ ಸಕಮೀಕರಣದ ನಮೂನೆ 53ರ ಅರ್ಜಿಗಳ 


ps | | 


| 


__ emo) 112] 10561] 
ಕಂ 38582) _ 9664] 215317.05 


% 
8 
. 


| 


EZEE 
| | 
t 

$ 

3 

8 


40390 8929’: 15293.15 


88711 22501] 38882.15 


wa 
[--] 
[wd 
[4] 
[dy 
[=] 
Nd 


ll 
" 


x 
il 
sis 


‘77178 14422| 


k; 
ಫಿ 
i 
[2 
§ 
g 


17 


26258] 800 


BEOBGGAGOS 
lil 
Wena 


|__ 27397 
4723) 6632.29 
NTE 


7009.35 
8878.68 


|| “hf 2094650] 202554] 791776458 


—aasssl 7569 anes 


D 


li 


n 


| 


